;. ಚುಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಕರ್ನಾಟಕ ವಿಧಾನ ಪರಿಷತ್ತು 


2. ಸದಸ್ಯರ ಹೆಸರು 
3. ಉತ್ತರಿಸುವ ದಿನಾಂಕ 
4. ಉತ್ತರಿಸುವ ಸಚಿವರು 


: ಶ್ರೀ ಯು.ಜ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 


785ರ (827) 


09.೦3.2೦21 


ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು - 


ಪ್ರಶ್ನೆ 


ಉತ್ತರ 


(ಅ) 


ಬೆಂಗಳೂರು ನಗರ 
ವ್ಯಾಪ್ತಿಯಲ್ಲರುವ ಕೈಗಾರಿಕಾ 
ಪ್ರದೇಶಗಳಾವುವು; ಈ ಪೈಕಿ 
ಖಾಸಗಿ. ಮತ್ತು. ಸರ್ಕಾರಿ 
ಕೈಗಾರಿಕಾ ಪ್ರದೇಪಗಳೆಷ್ಟು; 


-. ಬೆಂಗಳೂರು ನಗರ ಜಲ್ಲೆಯಲ್ಲರುವ ಕೈಗಾರಿಕಾ ಪ್ರದೇಶಗಳ 


ವಿವರ ಈ ಕೆಳಕಂಡಂತಿದೆ:- 


ಕ್ರ.ಸಂ ಕೈಗಾರಿಕಾ ಪ್ರದೇಶ - 
1 | ಅತ್ತಿಬೆಲೆ 
2. ಬೊಮ್ಮಸಂದ್ರ 1 2 & 3ನೇ ಹಂತ 
G. ಬೊಮ್ಮಸಂದ್ರ 4ನೇ ಹಂತ 
4. ಬೊಮ್ಮಸಂದ್ರ ಜಗಣಿ ಅಂಕ್‌ ರಸ್ತೆ 
5. | ದೊಡ್ಡನೆಕ್ನುಂದಿ 


ಎಲೆಕ್ಟಾನಿಕ್‌ ಸಿಟ 2ನೇ ಹಂತ 


6. 

7. ಎಲೆಕ್ಟ್ರಾನಿಕ್‌ ಪಿಟ 3ನೇ ಹಂತ 
8. | ಇಕಿಐಜಡ್‌ 
- 9. | ಇಪಿಪಪಿ » 

10. | ಹಗಣಿ 1 & ೭ನೇ ಹಂತ 

1. | ಕಾಡುಗೋಡಿ 

12. | ಸಾದರಮಂಗಲ 

13. ' | ವೀರಸಂದ್ರ 

14. | ಯಾರಲಿಡಹಳ್ಳ 


ಕಾಚನಾಯಕನಹಳ್ಳಿ 


16. ದ್ಯಾವಸಂದ್ರ 


17. | ಹೈಟೆಕ್‌ ಡಿಫೆನ್ತ್‌ ಏರೋಸ್ಪೇಸ್‌ ಪಾರ್ಕ್‌ (ಐಟ ಸೆಕ್ಟರ್‌) 


' 18.. | ಹೈಟೆಕ್‌ ಡಿಫೆನ್‌ ಏರೋಸ್ಪೇಸ್‌ ಪಾರ್ಕ್‌ (ಹಾರ್ಡ್‌ವೇರ್‌ 
ಸೆಕ್ಟರ್‌) 


19. | ಕುಂಬಳಗೂಡು 1 ಮತ್ತು 2ನೇ ಹಂತ 


2೦. ಪೀಣ್ಯ 12.3 'ಹ& 4ನೇ ಹಂತ 


(ಆ) | ಈ ಕೈಗಾರಿಕಾ ಪ್ರದೇಶಗಣಗೆ 
ಅಗತ್ಯವಿರುವ 
ಮೂಲಸೌಲಭ್ಯಗಳನ್ನು 
ಒದಗಿಸದಿರುವುದು ' 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಹೌದು. 


(ಇ) .| ಬಂದಿದ್ದಲ್ಲ. ಅವಶ್ಯ 
ಮೂಲಸೌಕರ್ಯಗಳನ್ನು 
ಒದಗಿಸಲು ಪರ್ಕಾರ 
ಮುಂದಾಗುವುದೇ? 


.ಈ ಕೈಗಾರಿಕಾ ಪ್ರದೇಶಗಳು ತುಂಬ 
ಹೆಳೆಯದಾಗಿರುವುದರಿಂದ ಹಾಗೂ ನಿವೇಶನಗಳ ಅಂತಿಮ ಬೆಲೆ 
ನಿಗದಿ "ಮಾಡಿರುವುದರಿಂದ ಕೆ.ಐ.ಎ.ಡಿ.ಜ.ಯು ಪ್ರಸ್ತುತ ತನ್ನು": 
ಸಂಪನ್ಕೂಲದಿಂದ ಮೂಲ ಸೌಕರ್ಯಗಳನ್ನು ಅಭವೃದ್ಧಿಪಡಿಸಲು 
ಸಾಧ್ಯವಿರುವುದಿಲ್ಲ. ಆ ಕೈಗಾರಿಕಾ ಪ್ರದೇಶದ ಸಂಖಂಧವಟ್ಟ 
ಕೈಗಾರಿಕಾ ಸಂಘಗಳು ಮೂಲಭೂತ ಸೌಕರ್ಯಗಳನ್ನು ತಮ್ಮ ಸ್ವಂತ 
ಪಂತಿಕೆಬುಂದ ಅಭವೃದ್ಧಿಪಡಿಸಿಕೊಳ್ಳಲೇಕಾಗುತ್ತದೆ ಮತ್ತು ಸ್ಥಳೀಯ 
ಸಂಸ್ಥೆಗಳಗೆ ತೆರಿಗೆ ಪಾಪತಿ ಮಾಡುತ್ತಿದ್ದಲ್ಲಿ ಆ ಸಂಖ್ಯೆಗಳು |" 
ಮೂಲಭೂತ ಸೌಕರ್ಯಗಳನ್ನು ನೀಡಬೇಕಾಗುತ್ತದೆ. 


ಸಂಖ್ಯೆ: ಸಿಐ ರಡ ಐಎಪಿ (ಇ) ೭2೦೦೭1 


KUL 
- (ಜಗದೀಶ ಶೆಟ್ಟರ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


